ಕರ್ನಾಟಕ ವಿಧಾನ ಪರಿಷತು 


ಸದಸ್ಯರ ಹೆಸರು 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 
ಉತ್ತರ ದಿನಾಂಕ 


ಶ್ರೀ ಘೋಟ್ಟೇಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ 

1575 

20.03.2920 


ಪ್ರಶ್ನೆ 


ಉತ್ತರ 


| & tev 


ಕಾರವಾರ ಜಿಲ್ಲೆಗೆ ಕಳೆದ 5`ವರ್ಷಗಳಕ್ಲಿ 
ಮಂಜೂರಾಗಿರುವ ಬಹುಗ್ರಾಮಗಳ 
ಕುಡಿಯುವ ನೀರಿನ ಯೋಜನೆಗಳು 
ಎಷ್ಟು ಆ ಪೈಕಿ ಪೂರ್ಣಗೊಂಡಿರುವ 
ಕಾಮಗಾರಿಗಳು ಹಾಗೂ 
ಸ್ಥಗಿತಕೊಂಡಿರುವ ಕಾಮಗಾರಿಗಳು ಎಷ್ಟು; 
(ತಾಲ್ಲೂಕಾವಾರು/ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ಕಫದ 3 ವರ್ಷಗಳ ಪುತ್ತ ನ್ನಡ ಪಕ್ಲಯಕ್ಸ್‌ ಇಷ್ಟು 
9 ಬಹುಗ್ರಾಮ ಯೋಜನೆಗಳು ಮಂಜೂರಾಗಿದೆ. ಆ ಪೈಕಿ 
6 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಅವುಗಳ ವಾರ್ಷಿಕ 
ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕಾಮಗಾರಿ 
ಪ್ರಗತಿಯಲ್ಲಿರುತ್ತದೆ ಮತ್ತು 3. ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. 
ಯಾವುದೇ ಬಹುಗ್ರಾಮ ಕುಡಿಯುವ ನೀರಿನ ಕಾಮಗಾರಿಯು 
ಸ್ಥಗಿತವಾಗಿರುವುದಿಲ್ಲ. 


ಪೊರ್ಣಗೊಳ್ಳದ 
ಪೂರ್ತಿಗೊಳಿಸಲು 
ಕ್ರಮವೇನು: 


ಕಾಮಗಾರಿಗಳನ್ನು 
ತೆಗೆದುಕೊಂಡ 


3 ಕಾಮಗಾರಿಗಳ ಪ್ರಗತಿಯಲ್ಲಿದ್ದು `ಈ ಪೈ ಗೋರ 
ಬಹುಗ್ರಾಮ ಯೋಜನೆಯ ಕಾಮಗಾರಿಗಾಗಿ ಅರಣ್ಯ ಇಲಾಖೆಯ 
ಅನುಮತಿ ಪಡೆಯುವುದಕ್ಕಾಗಿ ಪತ್ರ ವ್ಯವಹಾರ. ಮಾಡಲಾಗಿದ್ದು, 
ಶೀಘ್ರ ಅನುಮತಿ ಪಡೆದು ಕಾಮಗಾರಿಯನ್ನು 
ಪೂರ್ಣಗೊಳಿಸಲಾಗುವುದು. ಬಾಕಿ ಉಳಿದ 
2 ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗಾಗಿ 
ಪೂರ್ಣಗೊಳಿಸಲು ಕ್ರಮವಹಿಸಲಾಗುವುದು. 


ಬಹುಗ್ರಾಮ ಕುಡಿಯುವ ನೀರಿನ 
ನಿರ್ವಹಣೆಗೆ ನಿಗದಿಪಡಿಸಲಾಗಿರುವ ಹಣ 
ಎಷ್ಟು? (ಕಳೆದ ಮೂರು ವರ್ಷಗಳ 
ತಾಲ್ಲೂಕಾವಾರು/ ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ಜಲ್ಲೆಯಲ್ಲ್‌ ಇಟ್ಟು "ಬಹುಗ್ರಾಮ" ಕುಡಿಯುವ ನೀರಿನ 
ಯೋಜನೆಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು 
ನಿರ್ವಹಿಸಲಾಗುತ್ತಿದ್ದು, ಕಳೆದ 3. ವರ್ಷಗಳಲ್ಲಿ ನಿರ್ವಹಣೆಗಾಗಿ 


ನಿಗದಿಯಾದ ಅನುದಾನದ ವಿವರ ಈಃ ಕೆಳಗಿನಂತಿದೆ. 
(ರೂ ಲಕ್ಷಗಳಲ್ಲಿ) 


ಇಲೂಕುವಾರು ನಿಗದೆಪೆಔಸಿದ ಅನುದಾನದ ವಿವರ 
ಈ ತಾಲೂಕು 2019-20 | 2018-19 | 2017-18 
ಸುಲಿ, 
1 ಕಾರವಾರ 197.02 114.34 82.73 
2. |ಕುಮಟಾ 79.72 60.00 0.50 
3 ಮುಂಡಗೋಡ 41.00 30.00 0.50 
4, [ಶಿರಸಿ 41.13 8.79 12.50 
ಒಟ್ಟು 358.87 213.13 96.23 
ಸಂ.ಗ್ರಾಕುನೀಷನೈ/21/ಗ್ರಾನೀಸ(5)/2020 $೫ 
5 
| 


ಸ್‌. ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


